ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1175(1345) 
ಮಾನ್ನ'ಸದಸ್ನರ ಹೆಸರು ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ 


(ಪದವೀಧರರ ಕ್ಷೇತ್ರ) 


ಉತರಿಸಜೇಕಾದ ದಿನಾಂಕ 


5 


23/09/2021 


ಉತ್ತರಸುವವರು 


ಮಾನ್ಯ ಕಾರ್ಮಿಕ ಸಚಿವರು 


2020-21ನೇ: ಸಾಲಿನಲ್ಲಿ ಆಯವ್ಯಯದಲ್ಲಿ 
ಘೋಷಣೆ ಮಾಡಿದಂತೆ ರಾಜ್ಯಾದ್ಯಾಂತ 
ಕಟ್ಟಡ ಕಾರ್ಮಿಕರ 6 ವರ್ಷದೊಳಗಿನ 
ಮಕ್ಕಳ ಪಾಲನೆ ಮಾಡಲು ಕಟ್ಟಡ 
ನಿರ್ಮಾಣ ಸ್ಥಳಗಳಲ್ಲಿ ಸಂಚಾರಿ 
ಶಿಶುಪಾಲನಾ ಕೇಂದ್ರ ಮತ್ತು 
ಶಿಶುಪಾಲನಾ ಕೇಂದಗಳನ್ನು 
ಸ್ಥಾಪಿಸಲಾಗಿದೆಯೇ; 


ಆ) 


ಸಪಪಾಲನಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಲ್ಲಿ. 
ಇದುವರೆಗೂ ಎಷ್ಟು ಜನ ಇದರ 
ಪ್ರಯೋಜನ ಪಡೆದುಕೊಂಡಿದ್ದಾರೆ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಇ) 


ಯೋಜನೆಯನ್ನು `ಪ್ರಾರೆಂಭಿಸದೇ ಇದ್ದಲ್ಲಿ,. 
ಯಾವಾಗ ಪಾರಂಭಿಸಲಾಗುವುದು; 
ಹಾಗೂ ವಿಳಂಬಕ್ಕೆ ಕಾರಣಗಳು ಏನು? 


2020-21ನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಘೋಷಣೆ 
ಮಾಡಿದಂತೆ ' ರಾಜ್ಯಾದಾದ್ಯಂತ ಕಟ್ಟಡ ಕಾರ್ಮಿಕರ 6 
ರ್ಷದೊಳಗಿನ ಮಕ್ಕಳ ಪಾಲನೆ ಪೋಷಣೆ ಮಾಡಲು 
100 ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಲು ಇ-ಟೆಂಡರ್‌ 
ಮೂಲಕ ಅರ್ಹ ಸಂಸ್ಥೆಗಳನ್ನು ಆಯ್ಕೆ ಮಾಡಿ 
ಕಾರ್ಯಾದೇಶ ನೀಡಲಾಗಿರುತ್ತದೆ. ಸದರಿ ಸಂಸ್ಥೆಗಳು 
ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಲು ಸ್ಥಳಗಳನ್ನು 
ಗುರುತಿಸಿ ಮೂಲಭೂತ ಸೌಕರ್ಯಗಳನ್ನು 
ರೂಪಿಸಿಕೊಳ್ಳುತ್ತಿದ್ದು, ಶೀಘ್ರದಲ್ಲಿ ಕಟ್ಟಡ ಕಾರ್ಮಿಕರ 
ಮಕ್ಕಳಿಗೆ ಶಿಶುಪಾಲನಾ ಸೌಲಭ್ಯವನ್ನು ಒದಗಿಸಲಾಗುವುದು. 


ಕಾಜ 427 ಎಲ್‌ ಟಿ 2021 


l, 


pS 


(ಅರಬೆಲ್‌ ಶಿವರಾಮ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


